ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಚಲನಚಿತ್ರ ಮಂದಿರಗಳ ತೆರಿಗೆ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದಚುನಾಯಿತರಾದವರು):- 
818 (705) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು 2016-17, 2017-18, 2018-19 ಮತ್ತು 2019-20ರ 
ಆರ್ಥಿಕ ವರ್ಷಗಳ ಅವಧಿಯಲ್ಲಿ ಚಲನಚಿತ್ರ ಮಂದಿರಗಳಿಂ೦ದ (Film theatre) ಸಂಗ್ರಹಿಸಲಾದ 
ಎನ್‌ರೋಲ್‌ಮೆಂಟ್‌ ಮತ್ತು ರಿನೀವಲ್‌ ತೆರಿಗೆಯ ಮೊತವೆಷು ಕಟಿ; 


(ಆ) 2016-17 ರ ಅವಧಿಯಲ್ಲಿ ಎಷ್ಟು ಚಲನಚಿತ್ರ ಮಂದಿರಗಳು (Fim theatre) ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯಲ್ಲಿ ಎನ್‌ರೋಲ್‌ಮೆಂಟ್‌ ಮತ್ತು ರಿನೀವಲ್‌ ಆಗಿವೆ; ಇವುಗಳಲ್ಲಿ ಮಲ್ವಿಷೆಕ್ಸ್‌ 
ಮತ್ತು ಸಿಂಗಲ್‌ ಸ್ಟೀನ್‌ ಚಿತ್ರಮಂದಿರಗಳ ಸಂಖ್ಯೆ ಎಷ್ಟು ; 


(ಇ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ನಗರದಲ್ಲಿರುವ ಚಲನಚಿತ್ರ ಮಂದಿರಗಳ (im 
theatre) ಸರ್ನೆ ನಡೆಸಿದೆಯೇ; ಅವುಗಳಲ್ಲಿರುವ ಸುರಕ್ಷಾ ಕ್ರಮಗಳ ಬಗ್ಗೆ ತನಿಖೆ ನಡೆಸಿದೆಯೇ; 
ಇಲ್ಲವಾದಲ್ಲಿ, ಯಾವಾಗ ನಡೆಸಲಾಗುವುದು; ತನಿಖೆ ನಡೆಸಿದಲ್ಲಿ ಚಲನಚಿತ್ರ ಮಂದಿರಗಳಲ್ಲಿನ 
ಶುಂದುಕೊರತೆಗಳ ಶುರಿತು ಕೈಗೊಂಡಿರುವ ಕ್ರಮಗಳೇನು? 


